ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸ ಬೇಕಾದ ದಿನಾರಕ 
ಉತ್ತರಿಸುವವರು 


ಬಡ್ತಿ ನೀಡುತ್ತಿಲ್ಲವೆಂಬುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ರಜೆ, ಸೇವಾ ಸೌಲಭ್ಯ ನೀಡಲಾಗುತ್ತಿದೆಯೇ 


ಕರ್ನಾಟಕ ವಿಧಾನ ಪರಿಷತು 


961 

ಶ್ರೀ ಗೋವಿಂದ ರಾಜು (ವಿಧಾನ ಸಭೆಯಿಂದ ಚುನಾಯಿತರಾದವರು) 
21.12.2021 

ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ಉತ್ತರ 

ಬಂದಿರುವುದಿಲ್ಲ. 

ವಿಕಲಚೇತನ ಸರ್ಕಾರಿ ಕರರಿಗೆ ವಿಶೇಷ ದೌರ್ಬಲ್ಯ ರಜೆ 
ನೀಡಲು ನಿಯಮಗಳಡಿ ಅವಕಾಶ ಇರುವುದಿಲ್ಲ. 
ಇನ್ನುಳಿದಂತೆ ವಿಕಲಚೇತನ ಸರ್ಕಾರಿ ನೌಕರರಿಗೆ ಇರುವ ಸೇವಾ 
ಸೌಲಭ್ಯಗಳನ್ನು ಕ.ನಾ.ಸೇ. ನಿಯಮಗಳನ್ವಯ ನೀಡಲಾಗುತ್ತಿದೆ. 

ನ ಇತರ ಹಾಗೂ ಜರ ನಾಗರಿಕರ ಸಬಲೀಕರಣ 
ಇಲಾಖೆಯಲ್ಲಿ ವಿಕಲಚೇತನರ ಕುಂದು ಕೊರತೆಗಳಿಗೆ ಸಂಬಂಧಿಸಿದ 


ಕಡತಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲಾಗುತ್ತಿದೆ. 


ಇನ್ನುಳಿದಂತೆ ಇತರೆ ಇಲಾಖೆಗಳಲ್ಲಿ ವಿಕಲಚೇತನರ ಕುಂದು 
ಕೊರತೆಗಳಿಗೆ ಸಂಬಂಧಿಸಿದ ಕಡತಗಳನ್ನು ತ್ವರಿತವಾಗಿ ವಿಲೇ 
ಮಾಡದಿರುವ ಬಗ್ಗೆ ಇಲಾಖೆಯ ಗಮನಕ್ಕೆ ಬಂದಿರುವುದಿಲ್ಲ. 


ವಿಕಲಚೇತನರ ಕುಂದು ಕೂರತೆಗಳಿ 
ಸಂಬಂಧಿಸಿದ ಕಡತಗಳನ್ನು ಸರ್ಕಾರಿ 
ಕಚೇರಿಗಳಲ್ಲಿ ತ್ವರಿತವಾಗಿ ವಿಲೇವಾರಿ 
ಮಾಡಲಾಗುತ್ತಿದೆಯೇ; 

ಅಂಗವಿಕಲರ ಹಕ್ಕುಗಳ ಅಧಿನಿಯಮ 
ಆಯುಕ್ತರನ್ನು ಇದುವರೆಗೂ ನೇಮಕ 
ಮಾಡದಿರಲು ಕಾರಣವೇನು? 

ಆಯುಕ್ತರ ಹುದ್ದ ಎಷ್ಟು ಅರ್ಜಿಗಳು 
ಬಂದಿವೆ: (ಹೆಸರು ಮತ್ತು ವಿಳಾಸದ 
ಪಟ್ಟಿಯನ್ನು ಒದಗಿಸುವುದು) 

ಅಂಗವಿಕಲರ ಅಭಿವೃದ್ಧಿಗಾಗಿ ವಿವಿಧ 


ಇಲಾಖೆಗಳಲ್ಲಿ ತೆರಿಗೆ ರೂಪದಲ್ಲಿ ಪಡೆಯುವ 
“ಅಂಗವಿಕಲರ ಸೇಸ್‌”್‌ಹಣ ಕಳೆದ 3 
ವರ್ಷದಿಂದ ಎಷ್ಟು ಹಣ ಸರ್ಕಾರಕ್ಕೆ ಬಂದಿದೆ; 
(ಜಿಲ್ಲಾವಾರು ವಿವರ ನೀಡುವುದು) 

ಕಳೆದ 3 ವರ್ಷದಿಂದ ಈ ಹಣವನ್ನು ಯಾವ 
ಯಾವ ಯೋಜನೆ/ ಕಾರ್ಯಗಳಿಗೆ ಸರ್ಕಾರ 
ಬಳಸಿಕೊಂಡಿದೆ? (ಜಿಲ್ಲಾವಾರು ವಿವರ 
ನೀಡುವುದು) 


ಸಂ: ಮಮ 278 ಪಿಹೆಚ್‌.ಪಿ 2021 


ಆಯುಕ್ತರ ಹುದ್ದೆಗೆ ಸ್ವೀಕರಿಸಲಾಗಿರುವ ಅರ್ಜಿಗಳನ್ನು ಪರಿಶೀಲಿಸಿ 
ಕ್ರಮವಹಿಸಲಾಗುತಿದೆ. 
ಆಯ್‌ರ ಹುದ್ದೆಗೆ ನಿಗಧತ ಅವಧಿಯಾಳಗ ಸಾಕ್ಕತವಾಗರುವ 


ಸರ್ಕಾರದ ಆದೇಶ ಸಂಖ್ಯೇಮಮಇ 249 ಪಿಹೆಚ್‌ಪ 2020 
ದಿನಾಂಕ:12.11.2021ರಲ್ಲಿ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ 
ಆಯುಕ್ತರನ್ನು ಆಯ್ಕೆ ಮಾಡಲು ಸಮಿತಿಯನ್ನು ರಚಿಸಲಾಗಿರುತ್ತದೆ. 


ಅರ್ಜಿಗಳ ಸಂಖ್ಯೆ: 147, ಆಯ್ಕೆ ಪ್ರಕ್ರಿಯೆಯು ಗೌಪ ವಾಗಿರುವುದರಿಂದ 
ಹೆಸರು ಮತ್ತು ವಿಳಾಸ ಸದ ಪಟ್ಟಿಯನ್ನು ಒದಗಿಸಲು ಬರುವುದಿಲ್ಲ. 
ಅಂಗವಿಕಲರ ಇಫವ್ಯನ್ಯಾಾಗಿ ಧನಾ ಲಾಖಿಗಳಲ್ಲಿ ತರಿ 
ರೂಪದಲ್ಲಿ “ಅಂಗವಿಕಲರ ಸೇಸ್‌”ಹಣವನ್ನು ಪಡೆಯುತ್ತಿರುವುದಿಲ್ಲ. 


pe 

WHYS Pa GY . 
(ಆಟಾಳ ಹಾಲಪ್ಪ ಬಸಪು) 

ಗಣಿ ಮತ್ತು ಭೂ ವಿಜ್ಞಾ, ಮಹಿಳಾ ಮತ್ತು 


ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು 


